ಕರ್ನಾಟಕ ವಿಧಾನಸಭೆ 
ಹದಿನಾಲ್ಕನೇ ವಿಧಾನಸಭೆ 
(ಎಂಟನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಮಂಗಳವಾರ. ದಿನಾ೦ಕ ೨1ನೇ ಜುಲೈ. 2೨೦15 
(ಸಮಯ: ಬೆಳಗ್ಗೆ 10.೦೦ ಗ೦ಟೆಗೆ) 


| . ಸಂತಾಪ ಸೂಚನೆ ] 


| 2. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಕ ಹದಿನೇಳನೇ ಪಟ್ಟ 


ಆ) ದಿನಾಂಕ 14.೦7.೭೦15ರ ಹನ್ನೆರಡನೇ 
ಪಟ್ಟಯಿಂದ ತಡೆಹಿಡಿಯಲಾದ | ಮುಖ್ಯಮಂತ್ರಿಯವರು 
ಶ್ರೀ ಬಸವರಾಜ್‌ ನೀಲಪ್ಪ ಶಿವಣ್ಣನವರ್‌ 
ಅವರ ಚುಕ್ಕೆ ಗುರುತಿನ 
ಪಶ್ನೆ ಸಂಖ್ಯೆ: 167(227೦) 


ಇ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಹದಿನೇಳನೇ ಪಟ್ಟ 


[ 3. ಸಭೆಯ ಮುಂದಿಡಲಾಗುವ ಕಾಗದ ಆತ | 


ಕಾರ್ಯದರ್ಶಿಯವರು ವಿಧಾನಸಭೆಯಿ೦ದ ಅಂಗೀಕ ತಗೊಂಡು. ವಿಧಾನ ಪರಿಷತ್ತಿನಿಂದ 
ತಿರಸ್ಥ ತಗೊಂಡ ರೂಪದಲ್ಪರುವ ಕರ್ನಾಟಕ EE (ತಿದ್ದುಪಡಿ) ವಿಧೇಯಕ. 
೦೦1ರನ್ನು ಸಭೆಯ ಮುಂದಿಡುವುದು. 


| 4. ವರದಿಯನ್ಮೊಪ್ಪಿಸುವುದು | 


ಶ್ರೀ ತನ್ಪೀರ್‌ ಸೇಠ್‌, (ಅಧ್ಯಕ್ಷರು, ಹಿ೦ದುಳದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ 
ಕಲ್ಯಾಣ ಸಮಿತಿ) ಅವರು:- ೨೦14-15ನೇ ಸಾಅನ ವಿಧಾನಮಂಡಲದ ಹಿ೦ದುಳದ 


ವರ್ಗಗಳ ಮತ್ತು ಅಲ್ಪಸ೦ಖ್ಯಾತರ ಕಲ್ಯಾಣ... ಸಮಿತಿಯ ಮೂರನೇ 
ವರದಿಯನ್ನೊಪ್ಪಿಸುವುದು. 


ಪು.ತಿ.ನೊಂ.. 


Iv 


| 5. ಶಾಸನ ರಚನೆ | 


ವಿಧೇಯಕವನ್ನು ಪುನರ್‌ ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


ಕರ್ನಾಟಕ ನಗರಪಾಅಕೆಗಳ (ತಿದ್ದುಪಡಿ) ವಿಧೇಯಕ, ೨೦15 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು 


ಅ) ವಿಧಾನಸಭೆಯಿಂದ ಅ೦ಗೀಕೃತಗೊ೦ಡು ವಿಧಾನಪರಿಷತ್ತಿನಿಂದ ತಿರಸ್ಥ ತಗೊಂಡ 
ರೂಪದಲ್ಲರುವ ೨೦15ನೇ ಸಾಅನ ಕನಾಟಕ ನಗರಪಾಅಕೆಗಳ (ತಿದ್ದುಪಡಿ) 
ವಿಧೇಯಕವನ್ನು ಪುನರ್‌ ಪರ್ಯಾಲೋಚಿಸಬೇಕೆ೦ಂದು ಸೂಚಿಸುವುದು. 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


§ ಅವಿಶ್ವಾಸ ನಿರ್ಣಯದ ಪ್ರಸ್ತಾವನೆ ಮೇಲೆ wd 


ವಿಧಾನಸಭಾ ಸದಸ್ಯರು ಹಾಗೂ ಕರ್ನಾಟಕ ಜನತಾದಳ (ಜಾ) ಶಾಸಕಾಂಗ 
ಪಕ್ಷದ ನಾಯಕರಾದ ಶ್ರೀ ಹೆಚ್‌.ಡಿ.ಕುಮಾರಸ್ವಾಮಿ ಮತ್ತು ಇತರರು ನೀಡಿರುವ 


ಈ ಕೆಳಕಂಡ ಪ್ರಸ್ಥಾವದ ಮೇಲೆ ನಡೆದ ಚರ್ಚೆಗೆ ಸರ್ಕಾರದ ಉತ್ತರ ಹಾಗೂ ಮತಕ್ಕೆ 
ಹಾಕುವುದು; 


"ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅವರ ಸಚಿವ ಸಂಪುಟದ 
ವಿರುದ್ಧ ಅವಿಶ್ವಾಸವನ್ನು ವ್ಯಕ್ತಪಡಿಸುತ್ತದೆ". 


| 7. ವಿತ್ತೀಯ ಎ ಎಡ 


ಅ) 2೦15-16ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಯ ಮೇಲೆ ನಡೆದ ಚರ್ಚೆಗೆ 
ಸರ್ಕಾರದ ಉತ್ತರ ಮತ್ತು ಮತಕ್ಕೆ ಹಾಕುವುದು: 


ಬೇಡಿಕೆ ಸಂಖ್ಯೆ ಖೇಡಿಕೆಯ ಹೆಸರು 


ಹತ ಜಲಸ೦ಪನ್ಮೂಲ 


ಆ) 2೦1೮-16ನೇ ಸಾಅನ ಕೆಳಕ೦ಡ ಅನುದಾನ ಬೇಡಿಕೆಗಳ ಮೇಲೆ ಮುಂದುವರೆದ ಚರ್ಚೆ: 


ಬೇಡಿಕೆ ಸಂಖ್ಯೆ ಬೇಡಿಕೆಗಳ ಹೆಸರು 
೦3 ಆರ್ಥಿಕ 
೦4 ಸಿಬ್ಬಂದಿ ಮತ್ತು ಆಡಳತ ಸುಧಾರಣೆ 


ಪು.ತಿ.ನೊ€ಂ,. 


| 
(ಪಿ 
1 


18 ವಾಣಿಜ್ಯ ಮತ್ತು ಕೈಗಾರಿಕೆ 


24 ಇಂಧನ 

12 ವಾರ್ತಾ. ಪ್ರವಾಸೋದ್ಯಮ ಮತ್ತು ಯುವಜನಸೇವೆಗಳು 
17 ಶಿಕ್ಷಣ 

೦೨ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 

27 ಕಾನೂನು 

2೨8 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 
೦8 ಅರಣ್ಯ. ಜೀವಿಶಾಸ್ತ್ರ ಮತ್ತು ಪರಿಸರ 

14 ಕಂದಾಯ 

೦5 ಒಳಾಡಳತ ಮತ್ತು ಸಾರಿಗೆ 

16 ವಸತಿ 

19 ನಗರಾಭಿವೃದ್ಧಿ 

೨೦ ಆರೋಗ್ಯ ಮತ್ತು ಕುಟು೦ಬ ಕಲ್ಯಾಣ 

1೦ ಸಮಾಜ ಕಲ್ಯಾಣ 

15 ಮಾಹಿತಿ ತಂತ್ರಜ್ಞಾನ 

2೮ ಯೋಜನೆ. ಸಾಂಖ್ಯಕ. ವಿಜ್ಞಾನ ಮತ್ತು ತಂತ್ರಜ್ಞಾನ 
13 ಆಹಾರ ಮತ್ತು ನಾಗರೀಕ ಸರಬರಾಜು 

೦೮6 ಮೂಲಭೂತ ಸೌಕರ್ಯ ಅಭಿವೃದ್ಧಿ 

11 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 

೦5 ಕನ್ನಡ ಮತ್ತು ಸಂಸ್ಕೃತಿ 

23 ಕಾರ್ಮಿಕ 


8. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ತದ ಜರೂರು 
ವಿಷಯಗಳ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


|. ಶ್ರೀಯುತರುಗಳಾದ ಜಬ.ಆರ್‌. ಪಾಟೀಲ್‌. ಹೆಚ್‌.ಡಿ.ರೇವಣ್ಣ. ಚಬ.ಜ.ನಿಂಗಯ್ಯ, 
ಡಾ।! ಉಮೇಶ್‌ ಜ.ಜಾಧವ್‌. ರಾಜಶೇಖರ ಪಾಟೀಲ್‌ ಹಾಗೂ ಇತರರು ಮುಂಗಾರು 
ಮಳ ವಿಫಲವಾಗಿರುವುದರಿಂದ ಉಂಟಾಗಿರುವ ಸಮಸ್ಯೆಗಳ ಬಗ್ಗೆ ನೀಡಿರುವ 
ಸೂಚನೆಯ ಮೇಲೆ ಚರ್ಚೆ. 


ಪು.ತಿ.ನೊ€.. 


ಎಸ 


2. ಶ್ರೀಯುತರುಗಳಾದ ಹೆಚ್‌.ಕೆ. ಕುಮಾರಸ್ವಾಮಿ. ಚ.ಚ.ನಿಂಗಯ್ಯ, ಕೆ.ಜಿ.ಬೋಪಯ್ಯ. 
ವಿಶ್ವೇಶ್ವರ ಹೆಗಡೆ ಕಾಗೇರಿ. ಪಿ.ಟ.ರವಿ ಹಾಗೂ ಇತರರು ಕೊಡಗು. ಚಿಕ್ಕಮಗಳೂರು, 
ಶಿವಮೊಗ್ಗ. ಹಾಸನ ಮತ್ತು ಕಾರವಾರ ಜಲ್ಲೆಗಳಲ್ಲ ಬದ್ದ ಭಾರೀ ಮಳೆ ಮತ್ತು 
ಬರುಗಾಆಯುಂದಾಗಿ ಬೆಳೆ ನಾಶವಾಗಿ ರೈತರಿಗೆ ಉಂಟಾಗಿರುವ ನಷ್ಟಕ್ಕೆ ಪರಿಹಾರ 
ನೀಡಲು ವಿಶೇಷ ಪ್ಯಾಕೇಜ್‌ ಘೋಷಿಸುವಂತೆ ನೀಡಿರುವ ಸೂಚನೆಯ ಬಗ್ಗೆ ಚರ್ಚೆ. 


| ಅ. ಗಮನ ಸೆಳೆಯುವ ಸೂಚನೆಗಳು | 


1. ಶ್ರೀ ಹೆಚ್‌.ಕೆ.ಕುಮಾರಸ್ವಾಮಿ ಅವರು ಹಾಸನ ಜಲ್ಲೆ ಸಕಲೇಶಪುರ ಮತ್ತು ಆಲೂರು 
ತಾಲ್ಲೂಕುಗಳಲ್ಲಿ ಆನೆಗಳ ಹಾವಳಲುಂದ ಉಂಟಾಗುತ್ತಿರುವ ಬೆಳೆ ಹಾಗೂ ಪ್ರಾಣ ಹಾನಿ 
ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


2. ಶ್ರೀ ಸಿ.ಎ. ರವಿ ಅವರು ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮವು ರೇಷ್ಮೆ ನೂಅನ 
ಖರೀದಿಗಾಗಿ ಕರೆದಿದ್ದ ಇ-ಟೆಂಡರಿನಲ್ಲ ಅವ್ಯವಹಾರ ಎಸಗಿರುವ ಅಧಿಕಾರಿಗಳ ಮೇಲೆ 
ಶಿಸ್ತು ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ ಜವಳ ಹಾಗೂ ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಸಚಿವರ ಗಮನ ಸೆಳೆಯುವುದು. 


3. ಶ್ರೀ ಎಂ. ಸತೀಶ್‌ ರೆಡ್ಡಿ ಅವರು ಬೆಂಗಳೂರಿನ ಸೋಮಸಂದ್ರ ಪಾಳ್ಯ, ಹೆಚ್‌.ಎಸ್‌.ಆರ್‌ 
ಲೇಔಟ್‌ನಲ್ಲರುವ ಕೆ.ಸಿ.ಡಿ.ಪಿ. ಗೊಬ್ಬರ ಕಾಖಾಣನೆಯಲ ಬಾಲಕ ಮೃತಪಟ್ಟರುವ ಬಗ್ಗೆ 


ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಮೃತರ ಕುಟುಂಬಕ್ಕೆ ಪರಿಹಾರ 
ನೀಡುವ ಬಗ್ಗೆ ಮಾನ್ಯ ಕಾರ್ಮಿಕ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


4. ಶ್ರೀ ಸಾ.ರಾ. ಮಹೇಶ್‌ ಅವರು ತುಮಕೂರಿನ ಸಿದ್ದಗಂಗಾ ಮಠದ ಶ್ರೀಗಳಾದ 
ಡಾ| ಶ್ರೀ ಶ್ರೀ ಶ್ರೀ ಶಿವಕುಮಾರ ಮಹಾಸ್ತಾಮಿಗಳಗೆ ಭಾರತ ರತ್ನ ಪ್ರಶಸ್ತಿ ನೀಡಲು 
ಶಿಫಾರಸ್ಸು ಮಾಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


೮. ಶ್ರೀ ಜ.ಹೆಚ್‌. ಶ್ರೀನಿವಾಸ ಅವರು ತರಿಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲ ಬರುವ 
ಭದ್ರಾ ಜಲಾಶಯದ ಮುಂಭಾಗದಲ್ಲ ಕೆ.ಆರ್‌.ಎಸ್‌. ಮಾದರಿಯಲ್ಲ ಬೃಂದಾವನವನ್ನು 
ನಿಮೀಸುವ ಖಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ 
ಸೆಳೆಯುವುದು. 


6. ಶ್ರೀ ಸಿ.ಎನ್‌. ಬಾಲಕೃಷ್ಣ ಅವರು ಶ್ರವಣಬೆಳಗೊಳ ವಿಧಾನಸಭಾ ಕೇತ್ರ ವಕ್ಯೂಪ್ಲಿಯ 
ಚನ್ನರಾಯಪಟ್ಟಣ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ತ್ನು ಸರ್ಕಾರಿ 
ಬಾಲಕಿಯರ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕೊಠಡಿಗಳ ಮತ್ತು ಬ್ಹ೦ದಿಗಳ 


ಕೊರತೆಯುಂದ ವಿದ್ಯಾರ್ಥಿಗಳಗೆ ಉಂಟಾಗುತ್ತಿರುವ ತೊಂದರೆಯ ಬಗ್ಗೆ ಮಾನ್ಯ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ರಂಜ್ಯ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೊ€ಂ.. 


ಶ್ರೀ ಪ್ರತಾಪಗೌಡ ಪಾಟೀಲ್‌ ಅವರು ಮಸ್ವಿ ವಿಧಾನಸಭಾ ಕ್ಷೇತ್ರದ ಸಿಂಧನೂರು 
ತಾಲ್ಲೂಕಿನ ದುರ್ಗಾ ಕ್ಯಾ೦ಪಿನಲ್ಲ ಆತ್ಮಹತ್ಯೆ ಮಾಡಿಕೊಂಡಿದ್ದ ಕೃಷಿ ಕಾರ್ಮಿಕನ 
ಕುಟುಂಬಕ್ಕೆ ಪರಿಹಾರ ಒದಗಿಸುವ ಬಗ್ಗೆ ಮಾನ್ಯ ಕೃಷಿ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. 


ಶ್ರೀ ಕೆ.ಎಂ. ಶಿವಆಂಗೇಗೌಡ ಅವರು ನಿರಂತರ ಜ್ಯೋತಿ ಯೋಜನೆಯ ಕಳಪೆ 
ಕಾಮಗಾರಿಯಿಂದ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತೊ೦ದರೆಯಾಗುತ್ತಿರುವ ಬಗ್ಗೆ 
ಮಾನ್ಯ ಇಂಧನ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಟ. ಸುರೇಶಗೌಡ ಅವರು ತುಮಕೂರು ಗ್ರಾಮಾಂತರ ಹೆಬ್ಬೂರು ಹೋಖಳ 


ಕೇಂದ್ರದಲ್ಲ ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸುವ ಬಗ್ಗೆ ಮಾನ್ಯ 
ಕಾರ್ಮಿಕ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಜ.ಐ. ನಿಂಗಯ್ಯ ಅವರು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ 


ಅ೦ಬಳ, ಲಕ್ಯಾ. ಮತ್ತು ಸಖರಾಯಪಟ್ಟಣ ಹೋಬಳಗಳನ್ನು ಎಸ್‌.ಡಿ.ಪಿ ಯೋಜನೆಗೆ 
ಸೇರ್ಪಡಿಸುವ ಐಗ್ಗೆ ಮಾನ್ಯ ಕ೦ದಾಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಸಿ.ಎಸ್‌. ಶಿವಳ್ಳ ಅವರು ಕುಂದಗೋಳ ತಾಲ್ಲೂಕನ್ನು ಬರಗಾಲ ಪ್ರದೇಶವೆಂದು 
ಘೋಷಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ವಿಶ್ವನಾಥ (ಆನ೦ದ) ಚಂದ್ರಶೇಖರ ಮಾಮನಿ ಅವರು ರಾಜ್ಯದ ಅಧಿಸೂಚಿತ 


ಸಂಸ್ಥೆ/ದೇವಸ್ಥಾನಗಳ ವ್ಯವಸ್ಥಾಪನ ಸಮಿತಿಯ ಬದಲಗೆ ಆಡಳತಾಧಿಕಾರಿಯನ್ನು 
ನೇಮಿಸಿ ಧಾರ್ಮಿಕ ಪರಿಷತ್ತು ಹೊರಡಿಸಿರುವ ಆದೇಶಕ್ಕೆ ಕರ್ನಾಟಕ 
ಉಚ್ಛನ್ಯಾಯಾಲಯ ತಡೆಯಾಜ್ಞೆ ನೀಡಿರುವ ಬಗ್ಗೆ ಮಾನ್ಯ ಕಾನೂನು. ಸಂಸದೀಯ 
ವ್ಯವಹಾರಗಳು ಪಶುಸಂಗೋಪನೆ ಹಾಗೂ ಮುಜರಾಯಿ ಸಚಿವರ ಗಮನ 
ಸೆಳೆಯುವುದು. 


. ಕ್ರೀ ಹೆಚ್‌.ಡಿ.ರೇವಣ್ಣ ಅವರು ಹೇಮಾವತಿ ಜಲಾಶಯ ಯೋಜನೆ ಗೊರೂರು 


ವ್ಯಾಪ್ತಿಯ ವಿಭಾಗಗಳಲ್ಲಿ ೨೦15-16ನೇ ಸಾಅನ ಕಾರ್ಯಕ್ರಮದ ಪಟ್ಟಯ ರೀತ್ಯಾ 
ಕ್ರಿಯಾಯೋಜನೆ ತಯಾರಾಗದಿರುವುದರಿಂದ ಟೆಂಡರ್‌ ಪ್ರಕ್ರಿಯೆ ವಿಕಂಬವಾಗಿರುವ 
ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಎಸ್‌.ಛೀಮಾನಾಯ್ಡ ಅವರು ಬಳ್ಳಾರಿ ಜಲ್ಲೆಯ ಹಗರಿಖೊಮ್ಮನಹಳ್ಳ ತಾಲ್ಲೂಕು 


ವ್ಯಾಪ್ಟಿಯಲ್ಲರುವ ಹಲವಾರು ಗ್ರಾಮಗಳಗೆ ಕುಡಿಯುವ ನೀರನ್ನು ಪೂರೈಸಲು ಏತ 
ನೀರಾವರಿ ಯೋಜನೆಯಡಿ ಮಾಲ್ವ ಜಲಾಶಯಕ್ಕೆ ನೀರು ಹರಿಸುವ ಬಗ್ಗೆ ಮಾನ್ಯ 
ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೊ€ಂ.. 


1 


| 


2 


ಐಟಿ, 


ಜಸತ 


ಶ್ರೀ ನಾರಾಯಣಗೌಡ ಅವರು ಕೆ.ಆರ್‌ ಪೇಟೆ ತಾಲ್ಲೂಕಿನ ಅಕ್ಕಿಹೆಬ್ಬಾಳು ಸಾರ್ವಜನಿಕ 
ಆಸ್ಪತ್ರೆಯ ಕಟ್ಟಡ ನಿರ್ಮಾಣ ಕಾಮಗಾರಿಯು ಪೂರ್ಣಗೊಳ್ಳದಿರುವ ಬಗ್ಗೆ ಮಾನ್ಯ 
ಆರೋಗ್ಯ ಮತ್ತು ಕುಟು೦ಬ ಕಲ್ಯಾಣ ಸಚಿವರ ಗಮನ ಇಿಕೆಯುವುದು. 


ಶ್ರೀ ಹೆಚ್‌.ಆರ್‌.ಅಲಗೂರು (ರಾಜು) ಅವರು ಬೌದ್ದ ಧರ್ಮಕ್ಕೆ ಮತಾಂತರ ಹೊಂದಿದ 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ 
ನೀಡದಿರುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಮತ್ತು ಹಿಂದುಆದ ವರ್ಗಗಳ ಕಲ್ಯಾಣ 
ಸಚಿವರ ಗಮನ ಸೆಳೆಯುವುದು. 


ಶ್ರೀ ಎ.ಮಂಜು ಅವರು 2೦13ರ ಭೂಸ್ವಾಧೀನ ಕಾಯ್ದೆ ಅಡಿಯಲ್ಲ ಪರಿಸರ 
ಇಲಾಖೆಯಿಂದ ನಿರಾಕ್ಷೇಪಣ ಪತ್ರ Ra ಅವಶ್ಯಕತೆ ಇರದ ಪ್ರಸ್ತಾವನೆಗಳಗೆ 
ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಗೊಳ್ಳಲು ನಿರ್ದೇಶನ ನೀಡುವ ಬಗೆ ಮಾನ್ಯ 
ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಪಿ.ಆರ್‌.ಸುಧಾಕರಲಾಲ್‌ ಅವರು ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ಗಿಯ 
ಮಧುಗಿರಿ ತಾಲ್ಲೂಕಿನ ಪುರವರ ಹೋಖಬಳ ಕೇಂದ್ರದಲ್ಲ ಉಪ ಪೊಲೀಸ್‌ ಠಾಣೆಯನ್ನು 
ಪ್ರಾರಂಭಿಸುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಹೆಚ್‌.ಎಸ್‌.ಶಿವಶ೦ಕರ ಅವರು ಹರಿಹರ ತಾಲ್ಲೂಕಿನ ಮಲೆಬೆನೂ ರಿನಲ್ಲ ಪ್ರಥಮ 
ದರ್ಜೆ ಕಾಲೆಂಜು ಇಲ್ಲದೆ ಸ ವಸ ಉಂಟಾಗುತ್ತಿರುವ 0... ₹೬. ಬಗ್ಗೆ 
ಮಾನ್ಯ ಉನ್ನತ ಶಿಕ್ಷಣ ಮತ್ನು ಪ್ರ ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


ಶ್ರೀಮತಿ ಶಕುಂತಳಾ ಟ. ಶೆಟ್ಟಿ. ಅವರು ಮಾಗಡಿ ತಾಲ್ಲೂಕಿನ ಹುಅಕಲ್‌ನಲ್ಲ 
ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಪ್ರಾರಂಭಿಸುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಜೆ.ಟ. ಪಾಟೀಲ್‌ ಅವರು ದೆಹಲಯ ಅಕ್ಷರಧಾಮ ಮಾದರಿಯಲ್ಲ ಕೂಡಲಸಂಗಮ 
ಹಾಗೂ ಚಿಕ್ಕಸ ೦ಗಮವನ್ನು ಅಭವೃದ್ಧಿಪ ಪಡಿಸುವಲ್ಪ ಆಗುತ್ತಿರುವ ವಿಳಂಬದ ಬಗ್ಗೆ ಮಾನ್ಯ 
ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸ ಸಚಿವರ ಗಮನ ಸೆಳೆಯುವುದು. 


ಶ್ರೀ ರಮೇಶ್‌ ಬಾಳಪ್ಪ ಭೂಸನೂರು ಅವರು ವಿಜಯಪುರ ಜಲ್ಲೆ ಸಿಂಧಗಿ ಪ ಪಟ್ಟಣದಲ್ಲ 
ಕುಡಿಯುವ ನೀರು. ಸರಬರಾಜು ಮಾಡುವ ಕೆರೆಯು ಸಂಪೂರ್ಣ ಬತ್ತಿ 
ಹೋಗಿರುವುದರಿಂದ ಉಂಬಾಗಿರುವ ತೊಂದರೆಯ ಬಗ್ಗೆ ಮಾನ್ಯ ಪೌರಾಡಳತ. 
ಸ್ಥಳೀಯ ಸಂಸ್ಥೆಗಳು. ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ 
ಮತ್ತು ವಕ್ತ್‌ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೊಂ.. 


23. 


24. 


ಅರಿ. 


26. 


27. 


ಆಈ. 


ಆಳ 


30. 


ವ 
ಶ್ರೀ ವಿ. ಸುನೀಲ್‌ಕುಮಾರ್‌ ಅವರು ಉಡುಪಿ ಜಲೆಯ ಕಾರ್ಕಳ ತಾಲ್ಲೂಕಿನ ಹೆಬ್ರ 


ಮತ್ತು ನಿಟ್ಟೆ ಗ್ರಾಮ ಪ೦ಚಾಯತ್‌ಗಳಲ್ಲ ಬಹುಗ್ರಾಮ ಕುಡಿಯುವ ನೀರಿನ 
ಯೋಜನೆಯ ಎರಡನೇ ಹಂತದ ಕಾಮಗಾರಿ ಪ್ರಾರಂಭವಾಗದೆ 
ನಿರುಪಯುಕ್ತವಾಗಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ 


ಸಚಿವರ ಗಮನ ಸೆಳೆಯುವುದು. 


ಶ್ರೀ ಕೆ.ಆರ್‌. ರಮೇಶ್‌ಕುಮಾರ್‌ ಅವರು 2೦15ರ ಏಪ್ರಿಲ್‌ನಲ್ಲ ನಡೆದ ಕೆ.ಎ.ಎಸ್‌. 
ಪರೀಕ್ಷೆಯಲ್ಲ ಉತ್ತೀರ್ಣರಾದ ಉತ್ತರ ಕರ್ನಾಟಕ ಹಾಗೂ ಹೈದ್ರಾಖಾದ್‌-ಕರ್ನಾಟಕ 
ಭಾಗದ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಗೆ ಧಾರವಾಡದಲ್ಲ ಮುಖ್ಯ ಪರೀಕ್ಷೆಗೆ 
ಹಾಜರಾಗಲು ಉಚಿತ ತರಬೇತಿ. ಊಟ. ವಸತಿ ಮತು ಸಾರಿಗೆ ಸೌಲಭ್ಯವನ್ನು 


- 


ಒದಗಿಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಡಾ| ಗುರುಪಾದಪ್ಪ ನಾಗಮಾರಪಳ್ಳಿ ಅವರು ಬೀದರ್‌ ಜಲ್ಲೆಯಲ್ಲನ ಅನಾವೃಷ್ಟಿಯಿಂದ 


ಕುಡಿಯುವ ನೀರು ಹಾಗೂ ಜಾನುವಾರುಗಳಗೆ ಮೇವಿನ ವ್ಯವಸ್ಥೆ ಕಲ್ಟಸುವ ಬಗ್ಗೆ 
ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಡಾ ಕೆ.ಸುಧಾಕರ್‌ ಅವರು ಚಿಕ್ಕಬಳ್ಳಾಪುರ ತಾಲ್ಲೂಕಿನ ಕಸಬಾ ಹೋಖಳ ಅಥವಾ 
ನಂದಿ ಹೋಬಳಯಲ ಕೈಗಾರಿಕಾ ವಲಯ ಸ್ಥಾಪನೆ ಮಾಡುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಶ್ರೀ ಕೆ.ಗೋಪಾಲ ಪೂಜಾರಿ ಅವರು ಕುಂದಾಪುರ ತಾಲ್ಲೂಕು ಬೈಂದೂರು 
ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗುಜ್ಜಾಡಿ ಬ್ಲಾಕ್‌ ಮೀಸಲು ಅರಣ್ಯದ ಹೊಸಾಡು 
ಗ್ರಾಮದ ಸರ್ವೆ ನಂ. 12೦. 18೦ರಲ್ಲ 33/1 ಕೆ.ವಿ.ವಿದ್ಯುತ್‌ ಪ್ರಸರಣ ಮಾರ್ಗ 
ನಿರ್ಮಾಣ ವಿಳ೦ಬವಾಗಿರುವ ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಶಿವಾನ೦ದ ಎಸ್‌. ಪಾಟೀಲ್‌ ಅವರು ವಿಜಯಪುರ ಜಲ್ಲೆಯ ಬಸವನ ಬಾಗೇವಾಡಿ 
ಮತ್ತು ಮುದ್ದೇಜಹಾಳ ತಾಲ್ಲೂಕುಗಳ ರೈತರಿಗೆ ಈರುಳ್ಳಿ ಗೋದಾಮು ನಿರ್ಮಿಸಲು 
ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಯುಂದ ನೀಡಲಾಗಿರುವ ಸಾಲವನ್ನು 
ಮನ್ನಾ ಮಾಡುವ ಬಗ್ಗೆ ಮಾನ್ಯ ಕೃಷಿ ಮಾರುಕಟ್ಟೆ ಮತ್ತು ತೋಟಗಾರಿಕೆ ಸಚಿವರ 
ಗಮನ ಸೆಳೆಯುವುದು. 


ಶ್ರೀ ಪಿಳ್ಳಮುನಿಶಾಮಪ್ಪ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ 
ನಿಯಮ 1೨7(ಬ) ಮತ್ತು (ಪಿ) ಪ್ರಕಾರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು 
ಹಾಗೂ ಜಲ್ಲಾ ಪಂಚಾಯತ್‌ ವ್ಯಾಪ್ತಿಗೆ ಬರುವ ಅಧಿಕಾರಿ ಸಿಬ್ಬಂದಿಗಳು ಕರ್ತವ್ಯ 
ನಿರ್ವಹಣೆಯಲ್ಲ ವಿಫಲವಾಗಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ರಾಜ್‌ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಗೋವಿಂದ ಎಂ.ಕಾರಜೋಳ ಅವರು ರಾಜ್ಯ ಉಚ್ಛನ್ಯಾಯಾಲಯದ ಏಕ ಸದಸ್ಯ 
ಪೀಠದ ಆದೇಶದನ್ವಯ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದಲ್ಲ 
ಕಾರ್ಯನಿರ್ವಹಿಸುತ್ತಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಧಿಕಾರಿಗಳಗೆ 
ಬಡ್ಡಿ ಹಾಗೂ ಜೇಷ್ಠತೆಯನ್ನು ಮರುಸಿಗದಿಗೊಳಸುವ ಬಗ್ಗೆ ಮಾನ್ಯ ಇಂಧನ ಸಚಿವರ 
ಗಮನ ಸೆಳೆಯುವುದು. 


ಪು.ತಿ.ನೋ.. 


No 
( 10. ಅರ್ಧ ಗಂಟೆ ಕಾಲಾವಧಿ ನ 


1 ಶ್ರೀ ಆರ್‌. ವಿ. ದೇವರಾಜ್‌ ಅವರು "ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲನ 
ಕಲಾಸಿಪಾಳ್ಯದಲ್ಲ ಸುಸಣ್ಣತ ಬಸ್‌ ನಿಲ್ದಾಣ ನಿರ್ಮಿಸುವ" ಬಗ್ಗೆ. ದಿನಾ೦ಕ: 
15.೦7.2೦15ರಂದು ಸದನದಲ್ಲಿ ಶೂನ್ಯ ವೇಳೆಯಲ್ಲ ಪ್ರಸ್ತಾಪಿಸಿರುವ ವಿಷಯಕ್ಕೆ 
ಸಂಬಂಧಿಸಿದಂತೆ ಅರ್ಧ ಗಂಟೆ ಕಾಲ ಚರ್ಚಿಸುವುದು. 


2. ಶ್ರೀ ಪಿ.ಟ.ರವಿ ಅವರು “ಕ್ಯಾಲ್ಸಿಯಂ ಕಾರ್ಬೈಡ್‌ ರಾಸಾಯನಿಕ ಬಳಸುವ" ಬಗ್ಗೆ 
ದಿನಾ೦ಕ: 17.೦7.೨೦15ರಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ ಹದಿನೈದನೇ 
ಪಟ್ಟಯಲ್ಲನ ಪ್ರಶ್ನೆ ಸ೦ಖ್ಯೆ: ೦1೫(1೮೦೦ಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ 
ಆ ಗಂಟೆ ಕಾಲ ಚರ್ಚಿಸುವುದು. 


3. ಶ್ರೀ ಶಿವಾನ೦ದ ಎಸ್‌. ಪಾಟೀಲ್‌ ಅವರು `ಕೃಷಿ ಭಾಗ್ಯ ಯೋಜನೆಯ ಅನುಷಾ ಷನ” `ದ 
ಬಗ್ಗೆ ದಿನಾಂಕ; 17.೦7.2೦15ರಂದು ಸದನದ ಉತ್ತರಿಸುವ ಪ್ರಶ್ನೆಗಳ ಹದಿನೈದನೇ 
ಪಟ್ಟಯಲ್ಲನ ಪ್ರಶ್ನೆ ಸ೦ಖ್ಯೆ: 215(3419)ಕ್ಕೆ ಒದಗಿಸಿರುವ ಉತ್ತರಕ್ಕೆ" ಸಂಬಂಧಿಸಿದಂತೆ 
ಅರ್ದ ಗಂಟಿ ಕಾಲ ಚಚ್ಚೀಸುವುದು. 


4. ಶ್ರೀ ಹೆಚ್‌.ಸಿ.ಬಾಲಕೃಷ್ಣ ಅವರು "ಕೃಷಿ ಪತ್ತಿನ ಸಹಕಾರ ಸಂಘಗಳ” ಬಗ್ಗೆ ದಿನಾಂಕ: 
17.೦7.2೦15ರಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ ಹದಿನೈದನೇ ಪಟ್ಟಯಲ್ಲನ ಪ್ರಶ್ನೆ 
ಸಂಖ್ಯೇ: 211(22೮1)ಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅಥ ಗಂಟಿ ಕಾಲ 
ಚರ್ಚಿಸುವುದು. 


೮. ಶ್ರೀ ಪಿಳ್ಳಮುನಿಶಾಮಪ್ಪ ಅವರು ದೇವನಹಳ್ಳ ವಿಧಾನಸಭಾ ಕ್ಷೇತ್ರದ ವಿಜಯಪುರದ 
ಬೈರಾಪುರ ಗ್ರಾಮದಲಿರುವ "ಆಗ್ರೋ ಸಿಂಥ್‌ ಕೆಮಿಕಲ್‌” ಕಾರ್ಬಾನೆಯನ್ನು ರೆಡ್‌ 
ಇ೦ಡಸ್ಟ್ರೀ ಎಂದು ಘೋಷಿಸಿದ್ದರೂ. ಡು ಕಾಖಾ£ನೆಯನ್ನು ಮುಚ್ಚದೇ ಹ ಬಗ್ಗೆ 
ದಿನಾಲಿಕ: 14.07. ೧೦1೮ರಂದು ಸದನದಲ್ಲ ಗಮನ ಸೆಳೆಯುವ “ಸೂಚನೆಯಡಿಯಲ್ಲ 
ಪ್ರಸ್ತಾಪಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಬಡವ ಗಂಟಿ ಕಾಲ ಚರ್ಚಿಸುವುದು. 


6. ಶ್ರೀ ಆರ್‌. ಅಶೋಕ್‌ ಅವರು "ವಾಯುಮಾಲನ್ಯ ತಡೆಗೆ ಕ್ರಮ” ಬಗ್ಗೆ ದಿನಾ೦ಕ: 
2೦.೦7.೭೦15ರಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆ ಗಳ ಹದಿನಾರನೇ ಪಟ್ಟಯಲ್ಲನ ಪ್ರಶ್ನೆ 
ಸಂಖ್ಯೆ: 226(144.4)ಕ್ಕೆ ಒದಗಿಸಿರುವ ಉತ್ತರಕ್ಕೆ ೫೪೫೪3 ಆರ್ಧ ಗಂಟೆ ಕಾಲ 
ಚಚಿ೯ಸುವುದು. 


ಎಂ.ಗುರುರಾಜ 
§ ಕಾರ್ಯದರ್ಶಿ 


Raj Nugpes —— ಹ 
| ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. | 


(http://kla.Kar.nic.in/assembly/lob/lob.htm) 


